


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ (ಕಾರ್ತಿಕ ೫, ಶಕ ವರ್ಷ ೧೯೩೮) ಸಂಚಿಕೆ ೪೨ 
Volume 151 Bengaluru, Thursday, October 27, 2016 ( Karthika 5, Shaka Varsha 1938) Issue 42 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ, 
ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು, ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 
2013 ರೊಂದಿಗೆ (ದಿನಾಂಕ:01-01-2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಓದಲಾದ ಕಲಂ.11(1) ರಲ್ಲಿ 
ಮಾಡಿದ ಪ್ರಾಥಮಿಕ ಅಧಿಸೂಚನೆ 


ಸಂ:ಎಲ್‌.ಎ.ಕ್ಯೂ:ಸಿಆರ್‌:65/2015-16 ದಿನಾಂಕ:02-09-2016 


ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿತ್ರದುರ್ಗ ತಾಲ್ಲೂಕು ಕಸಬಾ 
ಹೋಬಳಿ ಕೆಳಗೋಟೆ ಗ್ರಾಮದ ರಿ.ಸ.ನಂ.93 ಹೊಸ ಸರ್ವೆ ನಂ.142 ರಲ್ಲಿ 5-08 ಎಕರೆ/ಗುಂಟೆ ಜಮೀನನ್ನು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ 
ಸಂಕೀರ್ಣ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಭೂ ಸ್ವಾಧೀನ ಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. 


ಈ ಮೂಲಕ ತಿಳಿಸುವುದೇನೆಂದರೆ, ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರವಸತಿ ಮತ್ತು 
ಪುನರನಿರ್ಮಾಣ ಕಾಯ್ದೆ 2013ರ (ದಿನಾಂಕ:01-01-2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ 
ಸಂ:ಕಂಇ:18:ಆರ್‌.ಇ.ಹೆಚ್‌.2014 ದಿನಾಂಕ:06-02-2014 ರಂತೆ ಹೊಸ ಕಾಯ್ದೆ 2013ರ ಕಲಂ 11ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30 ನೇ 
ಕಾಯ್ದೆ) ಸದರಿ ಕಾನೂನಿನ ಕಲಂ.12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ರವರು ಈ ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಇವರಿಗೆ 
ನೀಡಲಾಗಿದೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು, ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013 
ರಂತೆ ಸಾಮಾಜಿಕ ಪರಿಣಾಮ ನಿರ್ಧಣಾಂಶದ ಬಗ್ಗೆ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗರವರು ಒಂದು ತಂಡವನ್ನು ನಿಯೋಜಿಸಿದ್ದು 
ಅದರಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡವು ಸ್ಥಳ ತನಿಖೆ ಮಾಡಿ ಪ್ರಶ್ನಿತ ಜಮೀನಿಗೆ ಹೊಂದಿಕೊಂಡಂತೆ ಈಗಾಗಲೇ 3-32 ಎಕರೆ 
ಸರ್ಕಾರಿ ಜಮೀನು ನ್ಯಾಯಾಂಗ ಇಲಾಖೆಯ ಸ್ವಾಧೀನದಲ್ಲಿದ್ದು ನ್ಯಾಯಾಲಯಗಳ ಹೊಸ ಸಂಕೀರ್ಣ ನಿರ್ಮಾಣಕ್ಕೆ ಸೂಕ್ತ ಸ್ಥಳವಾಗಿದೆ ಮತ್ತು 
ಪ್ರಶ್ನಿತ ಭೂಮಿಯ ಭೂಸ್ವಾಧೀನದಿಂದ ಯಾವುದೇ ಸಾಮಾಜಿಕ-ಆರ್ಥಿಕ-ದುಷ್ಪರಿಣಾಮಗಳು ಉಂಟಾಗುವುದಿಲ್ಲವೆಂದು ತಂಡವು ವರದಿ 
ಸಲ್ಲಿಸಿರುತ್ತದೆ. ಸಾರ್ವಜನಿಕ ಉದ್ದೇಶಕ್ಕೆ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುತ್ತಿದೆ, ಜಮೀನಿನ ರಿ.ಸ.ನಂ.93 ಹೊಸ ಸರ್ವೆ ನಂ.142 ರಲ್ಲಿ 5-08 
ಎಕರೆ/ಗುಂಟೆ ಜಮೀನನ್ನು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ ಸಂಕೀರ್ಣ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಜಮೀನು ಕೋರಿರುವ ಸ್ಥಳದಲ್ಲಿ 
ಷೆಡ್ಯೂಲ್‌ ರಂತೆ ಸ್ವಾಧೀನ ಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. 


(೧೦೫) 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ಭಾಗ ೬ 





ಈ ಜಮೀನಿನಲ್ಲಿ ಗ್ರಾಮದ ನಕಾಶೆ ಖರಾಬು ವಿವರದಂತೆ ಇರುವ ಇಕ್ಕೆಲ್ಲಗಳಲ್ಲಿ ವಿಸ್ತರಿಸಿ ಖಾಯಂ ಆಗಿ ಸಾರ್ವಜನಿಕ ಉಪಯೋಗಕ್ಕಾಗಿ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ ಸಂಕೀರ್ಣ ಕಟ್ಟಡ ನಿರ್ಮಾಣದ 
ಉದ್ದೇಶಕ್ಕೆ ನಿರ್ಮಾಣ ಪ ಉದ್ದೇಶಿಸಿ ಸಲ್ಲಿಸಲಾದ ಪ್ರಸ್ತಾವನೆಯಂತೆ ಈ "ಉದ್ದೇಶಿತ ' ಕಟ್ಟಡ ನಿರ್ಮಾಣ ಮಾಡುವ ಪ್ರದೇಶದಲ್ಲಿ ಯಾವುದೇ ಜಟ ಸಮೀಕ್ಷೆಯಲ್ಲಿ ಭೂಮಿ ಮತ್ತು ಭೂಮಿಗೆ ಹೊಂದಿಕೊಂಡಿರುವ 
ಚರಾಸ್ಥಿ ವಿವರವನ್ನು ಆಧರಿಸಿ ಅಂತಿಮ ಅಧಿಸೂಚನೆ ಹೊರಡಿಸುವ ಕ್ರಮ ಕೈಗೊಳ್ಳುವುದರಿಂದ ಈ ಕಲಂ ಅಧಿಸೂಚನೆ ಹೊರಡಿಸುವ ಈ ಸಂದರ್ಭದಲ್ಲಿ ಹೊಸ ಭೂ ಸ್ವಾಧೀನ ಕಾಯ್ದೆ “The Right to Fair 
Compensation and Transparency in Land Acquisition, Rehabilitation and Resettlement Act-2013” ಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಸಂಖ್ಯೆ ಆರ್‌.ಡಿ 152 ಎ.ಕ್ಯೂಬಿ 2013 ಬೆಂಗಳೂರು ದಿನಾಂಕ:17- 
10-2015 ರನ್ವಯಸದರಿ ಭೂಸ್ವಾಧೀನ ಪ್ರಕರಣವು ಸಾರ್ವಜನಿಕ ಉದ್ದೇಶಕ್ಕೆ ಒಳಪಟ್ಟಿರುವುದರಿಂದ ಭೂಸ್ವಾಧೀನ ಪಡಿಸಿಕೊಳ್ಳಲು ಕ್ರಮ ಕೈಗೊಂಡಿರುತ್ತದೆ. 

2013ರ ಕಾಯ್ದೆ ಕಲಂ 15(1)ರ ಮೇರೆಗೆ ಆಸಕ್ತಿಯುಳ್ಳವರು ತಮ್ಮ ತಂಟೆ-ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ ಇಲ್ಲಿ ಅರ್ಜಿ ಸಲ್ಲಿಸಬೇಕು. ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂ ಸ್ವಾಧೀನ 
ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 11(4)ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ನಂತರ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ 
ಜಿಲ್ಲೆ ಚಿತ್ರದುರ್ಗ ಇವರ ಅನುಮತಿ" ಇಲ್ಲದೆ ಸದರಿ ಜಮೀನು "ವಿಲೇ ಮಾಡುವ ಒಪ್ಪಂದದ ಕ್ರಯ, ಕರಾರು, "ಭೋಗ್ಯ, ಲೀಸ್‌, ಅದಲು ಬದಲು ಮಾಡುವಂತಿಲ್ಲ. ಸದರಿ "ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ಸ 
ಕಟ್ಟ ಡಗಳ ನಿರ್ಮಾಣ ಮತ್ತು ಇತರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದರೂ ಪರಿಹಾರ ತ ನಿಗದಿ ಮಾಡುವಾಗ ಅಂಥ ವ್ಯ ವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳ ಲಾಗುವುದಿಲ್ಲ. ಸದರಿ 
ಜಮೀನುಗಳ ವಿವರಗಳನ್ನು ಪರಿಶೀಲನೆಗೆ ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾ ಧೀನಾಧಿಕಾರಿಗಳು. ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಪವಿ ಠಿ ಗೂ 
ಕಹ ೬೩8. ಜಿಲ್ಲಾಧಿಕಾರಿಗಳು 
K ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಮ ಹ 
ಷೆಡ್ಯೂಲ್‌ 
11(1) Preliminary Notification / ಪ್ರಾಥಮಿಕ ಅಧಿಸೂಚನೆ 
ನಂ:ಎಲ್‌ಎಕ್ಯೂ:ಸಿಆರ್‌:65/15-16 


ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ ಸಂಕೀರ್ಣ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಭೂಸ್ವಾಧೀನ 


















































ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಚಿತ್ರದುರ್ಗ ಹೋಬಳಿ : ಕಸಬಾ ಗ್ರಾಮ: ಕೆಳಗೋಟೆ 
ಕ್ರ ಖಾತೆದಾರರ ಹೆಸರು / ಸರ್ಕಾರಿ/ ಸರ್ವೆ ತತ ಚೆಕ್ಕುಬಂದಿ ಭೂಸ್ವಾಧೀನ ವಿವರ 
ಸಂ. | ಅನುಬಂಧದಾರರ ಹೆಸರು ವಭೋಜಾ ಖಾಸಗಿ ನಂ. ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
ರಿ.ಸ.ನಂ.93 ಲಾ.ಸ.ನಂ.93 ಹಾಗೂ 
1 ಓಬಯ್ಸ ಬಿನ್‌ ಬಂಜಯ ಖಾಸಗಿ ಖುಷ್ಕಿ ರಿ.ಸ.ನಂ.93 ರಿ.ಸ.ನಂ.138 ರಿ.ಸ.ನಂ.93 5-08-00 2-97 
ಡೆ _ ಹೊಸ ನಂ.142 ಚಿತ್ರದುರ್ಗದ ಗಡಿ ರಸ್ತೆ 
Total Village Extent: 5.08.00.00 
ಉಪ ವಿಭಾಗಾಧಿಕಾರಿ ಹಾಗೂ 
EN ಜಿಲ್ಲಾಧಿಕಾರಿಗಳು 
ಸ್ನಾಧೀನಾಧಿಕಾ 
ನ ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 4 
PR-36 


50-50 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ೧೦೭ 





ಬೊಮ್ಮಸಂದ್ರ ಪುರಸಭೆ ಕಾರ್ಯಾಲಯ 
ಅತ್ತಿಬೆಲೆ ಹೋಬಳಿ, ಆನೇಕಲ್‌ ತಾಲ್ಲೂಕು, ಬೆ೦ಗಳೂರು ನಗರ ಜಿಲ್ಲೆ: 560 099 
ಅಧಿಸೂಚನೆ 
ಸಂಖ್ಯೆ : ಹುಕಾಬೊ:/ಆ.ಶಾ/ 02/2015-16, ದಿನಾಂಕ: 20.09.2016 


ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕಿನ, ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯನ್ನು ಬೊಮ್ಮಸಂದ್ರ ಪುರಸಭೆಯನ್ನಾಗಿ ಕರ್ನಾಟಕ 
ಪೌರಸಭೆಗೆ ಕಾಯ್ದೆ 1964 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 51 ಎಂಎಲ್‌ಆರ್‌ 2015 ದಿನಾಂಕ: 24.06.2015 ರಲ್ಲಿ ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಆದೇಶಿಸಿರುತ್ತದೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು ಬನಹಳ್ಳಿ 
ಗ್ರಾಮಗಳು ಒಳಗೊಂಡಿರುತ್ತದೆ. 

ಮೇಲ್ದರ್ಜೆಗೇರಿಸಿರುವ ಬೊಮ್ಮಸಂದ್ರ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: :ನಅಇ 104 ಎ೦ಎಲ್‌ಆರ್‌ 2015 ದಿನಾಂಕ: 21.07.2015 
ರಂತೆ ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪ-ವಿಭಾಗ, ಬೆ೦ಗಳೂರು ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಲಾಗಿರುತ್ತದೆ. 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ: 26.02.2016 ರ ಸಭೆಯಲ್ಲಿ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮಗಳ ವಾರ್ಡ್‌ ನಂ 1 ರಿಂದ 23 ವ್ಯಾಪ್ತಿಯಲ್ಲಿರುವ ವಸತಿಯೇತರ ಚಟುವಟಿಕೆಯ ಉದ್ದಿಮೆಗಳಿಗೆ (ವಾಣಿಜ್ಯಸೈಗಾರಿಕೆ) ಕಟ್ಟಡಗಳು, ಅತಿಥಿ 
ಗೃಹಗಳು ಮತ್ತು ಜಾಹಿರಾತುಗಳಿಗೆ 01.04.2016 ರಿಂದ ಅಂದರೆ 2016-17ನೇ ಸಾಲಿನಿಂದ ಅನ್ವಯವಾಗುವಂತೆ ಕರ್ನಾಟಕ ಪುರಸಭಾ ಕಾಯ್ದೆ 1964 ರ 
ಕಲಂ 2562) ರಂತೆ ಈ ಕೆಳಕಂಡಂತೆ ಶುಲ್ಕಗಳನ್ನು ವಿಧಿಸಲು ಉದ್ದೇಶಿಸಿ ತೀರ್ಮಾನದಂತೆ ಕರಡು ಅಧಿಸೂಚನೆ ರಾಜ್ಯ ಪತ್ರ ಪ್ರಕಟಿಸಿ ಆಕ್ಷೇಪಣೆಗಳನ್ನು 
ಸಲ್ಲಿಸಲು ಕಾಲಾವಕಾಶ ನೀಡಲಾಗಿ ನಿಗಧಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ದಿನಾಂಕ: 09.08.2016 ರ 
ಆಡಳಿತಾಧಿಕಾರಿಗಳ ವಿಶೇಷ ಸಭೆಯ ನಡವಳಿಯಂತೆ ದಿನಾಂಕ: 05.03.2016 ರಂದು ಪ್ರಕಟಿಸಿರುವ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವಂತೆ ಉದ್ದಿಮೆ ಪರವಾನಿಗೆ 
ನಿಗಧಿಪಡಿಸಿರುವ ದರಗಳನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಯಿತು. 





















































ಕ್ರಸಂ. ಉದ್ದಿಮೆಗಳ ವಿವರ ದರ ರೂ. 
ಲಾಡ್ಜ್‌ಗಳು 
ಎ ದರ್ಜೆ 25000.00 
ಬಿ ದರ್ಜೆ 10000.00 
ಸಿ ದರ್ಜೆ 5000.00 
ಹೋಟೆಲ್‌ಗಳು 
I ಎ ದರ್ಜೆ 5000.00 
ಬಿ ದರ್ಜೆ 3000.00 
ಸಿ ದರ್ಜೆ 2000.00 
2 ಕಾಫೀ, ಟೀ, ಹಾಲು ಮಾರಾಟದ ಅಂಗಡಿ 750.00 
ತಂಪಾದ ಪಾನೀಯಗಳ ಮಾರಾಟ ಮತ್ತು ತಯಾರಿಕೆ 
3 1ನೇ ದರ್ಜೆ 1250.00 
2ನೇ ದರ್ಜೆ 750.00 
4 ಪಾನಿಪುರಿ ಮಾರಾಟದ ಅಂಗಡಿ 750.00 
5 ಹಾಲಿನ ಕೇಂದಗಳು (ಸಿಹಿ ತಿಂಡಿ ಅಂಗಡಿ) 750.00 
6 ಮಿಠಾಯಿ ಅಂಗಡಿಗಳು (ಸಿಹಿ ತಿಂಡಿ ಅಂಗಡಿ) 750.00 
7 ರುಬ್ಬುವ ಗಿರಣಿ ಹಾಗೂ ರಾಗಿ ಗಿರಣಿ 750.00 
8 ಹಿಟ್ಟಿನ ಗಿರಣಿ ಹಾಗೂ ರಾಗಿ ಗಿರಣಿ 750.00 
9 ಅಕ್ಕಿ ಗಿರಣಿ 1250.00 
10 ಎಣ್ಣಿ ಗಿರಣಿ 1250.00 
ಕಾರ್ಯಾನೆಗಳು 
1] ಎ ದರ್ಜೆ- ಇಟ್ಟಿಗೆ ಮತ್ತು ಹಂಚಿನ ಕಾರ್ಪಾನೆ (5 ಶೆಡ್ಡು ಮೇಲ್ಪಟ್ಟು) 5000.00 
ಬಿ ದರ್ಜೆ- ಇಟ್ಟಿಗೆ ಮತ್ತು ಹಂಚಿನ ಕಾರಾನೆ (5 ಶೆಡ್ಡು ಒಳಗೆ ಇರುವುದು) 3000.00 
12 ರೇಷ್ಮೇ ದಾರ ತೆಗೆಯುವುದು 1250.00 
13 ಫ್ಲೇನಿ೦ಗ್‌ ಮಿಷನ್‌ (ಮರ ಕೆಲಸ) 5000.00 
14 ಪೆಟ್ರೋಲ್‌ ಬಂಕ್‌ 10000.00 
ಮುದ್ರಣಾಲಯಗಳು 
15 ಎ ದರ್ಜೆ 1250.00 
ಬಿ ದರ್ಜೆ 750.00 
16 ಕಾರು ಶೋರೂಂ 20000.00 
17 ಬೈಕ್‌ ಶೋರೂಂ 10000.00 
18 ರೇಡಿಯೋ ರಿಪೇರಿ ಅಂಗಡಿ 750.00 
19 ರೇಡಿಯೋ ಶೋ ರೂಂ 1500.00 























































































































೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ಭಾಗ ೬ 
ಕ್ರಸಂ. ಉದ್ದಿಮೆಗಳ ವಿವರ ದರ ರೂ. 
20 ಗಡಿಯಾರ ಶೋ ರೂಂ 1250.00 
21 ವಿದ್ಯುತ್‌ ಮೋಟಾರ್‌ ರಿಪೇರಿ : ತಂತಿ ಸುತ್ತಿವಿಕೆ 1500.00 
22 ರೇಷ್ಮೆ ಮೊಟ್ಟೆ ಮಾರಾಟ ಕೇಂದ್ರ 2000.00 
23 ಕೋಳಿ ಮೊಟ್ಟೆ ಅಂಗಡಿ 1250.00 
24 ಕೋಳಿ ಸಾಕಾಣಿಕೆ ಕೇಂದ್ರ, ಮಾರಾಟ ಕೇಂದ್ರ 2500.00 
25 ಮಾಂಸ ಮಾರಾಟದ ಅಂಗಡಿ 2500.00 
26 | ತ್ರಿಚಕ್ಷಗಳ ರಿಪೇರಿ ಅಂಗಡಿ 1250.00 

27 ದ್ವಿಚಕ್ರಗಳ ರಿಪೇರಿ ಅಂಗಡಿ 750.00 
28 ವಿದ್ಯುತ್‌ ಅಥವಾ ಗ್ಯಾಸ್‌ ವೆಲ್ಡಿಂಗ್‌ 750.00 
29 ಎಲೆಕ್ಟಿಕಲ್‌ ಸ್ಟೋರ್‌ 2500.00 

ವಿದ್ಯುತ್‌ಚ್ಛಕ್ತಿ ಸಹಾಯದಿಂದ ಫಿಲೇಚರ್‌ ನಡೆಸುವುದು, ರೇಷ್ಮೆ ಪುರುಮಿಷನ್‌, ವೈಲ್ಡಿಂಗ್‌ ರೀಲಿಂಗ್‌ ಮತ್ತು ಇತರೆ 
30 ಕೈಗಾರಿಕೆಗಳು 
1 ಹೆಚ್‌ ಪಿ ಅಶ್ವ ಶಕ್ತಿಗೆ 200.00 
31 ಸೋಡಾ ಫ್ಯಾಕ್ಟರಿ 1000.00 
32 ಸೌದೆ ಡಿಪೋ 750.00 
33 ಪೋಲ್ಟ್‌ ಡಿಪೋ 750.00 
34 ಇದ್ದಿಲು ಡಿಪೋ 750.00 
35 ಬೊಂಬು ಮಾರಾಟ 750.00 
36 ಡೈ ಕ್ಲೀನರ್‌ 750.00 
37 ಇಸ್ತ್ರೀ ಅಂಗಡಿ 750.00 
38 ಹೆಂಚಿನ / ಕಡಪಕಲ್ಲು ಮಾರಾಟ ಅಂಗಡಿ 2500.00 
ಬಟ್ಟೆ ಅಂಗಡಿಗಳು 
39 ಎ ದರ್ಜೆ 2500.00 
ಬಿ ದರ್ಜೆ 1500.00 
ಆಸ್ಪತ್ರೆ 
ii 1ನೇ ದರ್ಜೆ / ನಸಿಂಗ್‌ ಹೋಂ 15000.00 
2ನೇ ದರ್ಜೆ 5000.00 
ಕ್ಲಿನಿಕ್‌ 3000.00 
4 ಸೈಕಲ್‌ ಮಾರ್ಟ್‌ (ಮಾರಾಟ ಅಂಗಡಿ) 1250.00 
42 ಸೈಕಲ್‌ ರಿಪೇರಿ ಷಾಪ್‌ 750.00 
43 ರಸಗೊಬ್ಬರ ಅಂಗಡಿ 2000.00 
44 ಸಿಮೆಂಟ್‌ ಮಾರಾಟದ ಅಂಗಡಿ 2000.00 
45 ಕಬ್ಬಣದ ಅಂಗಡಿ 2000.00 
46 ಕಬ್ಬಿಣದ ಗುಜರಿ ಅಂಗಡಿ 750.00 
47 ಸಾಂಬಾರ್‌ ಪುಡಿ ತಯಾರಿಕಾ ಕೇಂದ್ರ 750.00 
48 ಚಿಲ್ಲರೆ ಅಂಗಡಿ 750.00 
ಜನರಲ್‌ ಸ್ಟೋರ್ಸ್‌ 
1ನೇ ದರ್ಜೆ (ಮಾರ್ಟ್‌/ಸೂಪರ್‌ ಮಾರ್ಕೆಟ್‌/ಮಾಲ್‌) 
5000 ಚ.ಅಡಿ ವರೆಗೂ 20000.00 
40 5000 ಚ.ಅಡಿಯಿ೦ದ 10000 ಚ.ಅಡಿ ವರೆಗೆ 30000.00 
10000 ಚ.ಅಡಿಗಿಂತ ಮೇಲ್ಪಟ್ಟು 50000.00 
2ನೇ ದರ್ಜೆ 1250.00 
3ನೇ ದರ್ಜೆ 750.00 
50 ಕರಕುಶಲ ಗೊಂಬೆ ಅಂಗಡಿ 1000.00 
51 ಲೇಖನಿ ಸಾಮಗ್ರಿ ಮಾರಾಟ ಕೇಂದ್ರ 750.00 
52 ಸೌಂದರ್ಯ ವರ್ಧಕ ಅಂಗಡಿ (ಜೆಂಟ್ಸ್‌ ಹೇರ್‌ ಡ್ರೆಸಿಂಗ್‌ ಸೆಲೂನ್‌ 750.00 
53 ಬೂಟಿ ಪಾರ್ಲರ್‌ 750.00 
54 ಮರ ಹಾಗೂ ಪೀಠೋಪಕರಣಗಳ ಅಂಗಡಿ 1000.00 








































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ೧೦೯ 
ಕ್ರಸಂ. ಉದ್ದಿಮೆಗಳ ವಿವರ ದರ ರೂ. 
ವಸತಿ ಗೃಹಗಳನ್ನು ನಡೆಸುವುದು 
55 ಎ ದರ್ಜೆ 10000.00 
ಬಿ ದರ್ಜೆ 5000.00 
56 ಚಿನ್ನ ಬೆಳ್ಳಿ ಮಾರಾಟ ಅಂಗಡಿ 3000.00 
57 ಚಿನ್ನ ಬೆಳ್ಳಿ ಕೆಲಸದ ಅಂಗಡಿ 750.00 
58 ಚಿನ್ನ ಬೆಳ್ಳಿ ಗಿರವಿ ಅಂಗಡಿ 3000.00 
59 ಕಲಾಯಿ ಕೆಲಸದ ಅಂಗಡಿ (ಪಾತ್ರೆ) 750.00 
60 ಟೈಲರಿಂಗ್‌ ಷಾಪ್‌ 750.00 
61 ಆಟೋ ಸ್ಪೇರ್‌ ಪಾರ್ಟುಗಳ ಅಂಗಡಿ 1000.00 
62 ಪೋಟೋ ಸ್ಟುಡಿಯೋ 1000.00 
ಚಪ್ಪಲಿ ಅಂಗಡಿಗಳು 
63 ಎ ದರ್ಜೆ 3000.00 
ಬಿ ದರ್ಜೆ 1000.00 
64 ಕಮ್ಮಾರರ ಅಂಗಡಿ 750.00 
65 ಕ್ರಿಮಿನಾಶಕ ಔಷಧಿಗಳ ಅಂಗಡಿ 1000.00 
66 ಹಾಸಿಗೆ ತಯಾರಿಕೆ ಅಂಗಡಿ 750.00 
67 ಪ್ಲಾಸ್ಟಿಕ್‌ ಪದಾರ್ಥಗಳ ಅಂಗಡಿ 1000.00 
68 ಹಾರ್ಡ್‌ವೇರ್‌ ಅಂಡ್‌ ಎಲೆಕ್ಟಿಕಲ್ಸ್‌ ಅಂಗಡಿ 2000.00 
ಬೆಡ್‌ ಮತ್ತು ಸೋಫಾ ಶೋ ರೂಂಗಳು 
69 ಎ ದರ್ಜೆ 5000.00 
ಬಿ ದರ್ಜೆ 2000.00 
ಸಿ ದರ್ಜೆ 1000.00 
70 ಬೆಡ್‌ ಅಂಗಡಿ (ಹಾಸಿಗೆ ತಯಾರಕರು) 750.00 
71 ವುಡ್‌ ಅಂಗಡಿ (ಮರದ ಕೆಲಸ ಮಾಡುವುದು) 750.00 
72 ಟೈರ್‌ ಅಂಗಡಿ /ಶೋ ರೂಂ 3000.00 
73 ಟೈರ್‌ ಅಂಗಡಿ 750.00 
74 ಸುಣ್ಣ ಮಾರಾಟದ ಅಂಗಡಿ 750.00 
75 ಪಾತ್ರೆ ಅಂಗಡಿ 1000.00 
ವೈನ್‌ ಸ್ಟೋರ್‌ಗಳು 
76 ಎ ದರ್ಜೆ 10000.00 
ಬಿ ದರ್ಜೆ 5000.00 
ಬಾರ್‌ ಅಂಗಡಿ ರೆಸ್ಟೋರೆಂಟ್‌ಗಳು 
77 ಎ ದರ್ಜೆ(ಹವಾನಿಯಂತ್ರಿತ) 20.000.00 
ಬಿ ದರ್ಜೆ 15000.00 
78 ಟಿ.ಎ ರಿಪೇರಿ 750.00 
ಟಿ.ವಿ ಮಾರಾಟದ ಅಂಗಡಿ (ಶೋ ರೂಂ) 
79 ಎ ದರ್ಜೆ 3000.00 
ಬಿ ದರ್ಜೆ 1000.00 
80 ಎಸ್‌.ಟಿ.ಡಿ ಬೂತ್‌ಗಳು 750.00 
ಮೆಡಿಕಲ್‌ ಸ್ಟೋರ್ಸ್‌ಗಳು 
81 ಎ ದರ್ಜೆ 2000.00 
ಬಿ ದರ್ಜೆ 1000.00 
82 ಸಾಮಿಲ್‌ 8000.00 
ಬೇಕರಿಗಳು 
83 ಎ ದರ್ಜೆ 2000.00 
ಬಿ ದರ್ಜೆ 1000.00 
84 ದ್ವನಿ ವರ್ಧಕ ಅಂಗಡಿ 2000.00 
85 ನಕ್ಷೆ ತಯಾರಕರುಗಳಿಗೆ 750.00 
















































































೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ಭಾಗ ೬ 
ಕ್ರಸಂ. ಉದ್ದಿಮೆಗಳ ವಿವರ ದರ ರೂ. 

86 ಶೇವಿಂಗ್‌ ಸಲೂನ್‌ 750.00 

87 ಚಿತ್ರಮಂದಿರ 5000.00 

88 ಪೋಟೋ ಪ್ರೇಮ್‌ ಅಂಗಡಿ 750.00 

89 ಪಾನ್‌ಬೀಡಾ 750.00 

90 ಬೀಡಿ ವೀಳದೆಲೆ ಅಡಿಕೆ ಅಂಗಡಿ 750.00 

9] ಕಾಫಿಪುಡಿ ಅಂಗಡಿ 750.00 

92 ಷಖ್‌ ಕೇಬಲ್‌ 1000.00 
ಮೊಬೈಲ್‌ ಅಂಗಡಿ 

93 ಎ ದರ್ಜೆ 3000.00 
ಬಿ ದರ್ಜೆ 1000.00 

94 ಅಡಿಯೋ ವೀಡಿಯೋ 750.00 

95 ಮೊಬೈಲ್‌ ಟವರ್‌ 15000.00 
ಕಲ್ಯಾಣ ಮಂಟಪಗಳು 

96 ಎ ದರ್ಜೆ 15000.00 
ಬಿ ದರ್ಜೆ 10000.00 

97 ಲಾಟರಿ ಅಂಗಡಿ 750.00 
ಶಾಮಿಯಾನ ಅಂಗಡಿ 

98 ಎ ದರ್ಜೆ 2000.00 
ಬಿ ದರ್ಜೆ 1000.00 

99 ರಿಯಲ್‌ ಎಸ್ಟೇಟ್‌ 2000.00 

100 ಕಂಪ್ಯೂಟರ್‌ 1 ಟೈಪಿಂಗ್‌ 1 ಜೆರಾಕ್ಸ್‌ ಅಂಗಡಿ 750.00 

101 | ಗ್ಯಾಸ್ಟ್‌ ಏಜೆನ್ಸಿಗಳಿಗೆ 5000.00 

102 ಕಂಪ್ಯೂಟರ್‌ / ಟೈಪಿಂಗ್‌ ತರಬೇತಿ ಸಂಸ್ಥೆ 2000.00 
ಕೈಗಾರಿಕೆ ಕಾರ್ಬಾನೆಗಳು 

iv ಎ ದರ್ಜೆ- 5000 ಚದುರ ಅಡಿಗಳಿಗಿಂತ ಹೆಚ್ಚು 30000.00 
ಬಿ ದರ್ಜೆ-2400 ರಿಂದ 5000 ಚದುರ ಅಡಿಗಳವರೆಗೆ 20000.00 
ಸಿ ದರ್ಜೆ- 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 10000.00 
ಗ್ರಾನೈಟ್‌ ಮಳಿಗೆಗಳು 

i ಎ ದರ್ಜೆ- 5000 ಚದುರ ಅಡಿಗಳಿಗಿಂತ ಹೆಚ್ಚು 25000.00 
ಬಿ ದರ್ಜೆ-2400 ರಿಂದ 5000 ಚದುರ ಅಡಿಗಳವರೆಗೆ 15000.00 
ಸಿ ದರ್ಜೆ- 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 10000.00 
ಇತರೆ ಪರವಾನಗಿಯ ಶುಲ್ಕ 
“ಎ'ದರ್ಜೆ 1500.00 

೪ “ಬಿ'ದರ್ಜೆ 1000.00 
"ಸಿ' ದರ್ಜೆ 750.00 

106 ನಿರಾಕ್ಷೇಪಣಾ ಪತ್ರ (ಎನ್‌.ಒ.ಸಿ) (1 ಹೆಚ್‌ ಪಿ-200 ರೂಗಳ) 1000.00 
ತಾತ್ಕಾಲಿಕ ಫ್ಲೆಕ್ಸ್‌ ಬೋರ್ಡ್‌ಗಳು (ಒಂದು ದಿನದಿಂದ 3 ದಿನದವರೆಗೆ) (1ಕ್ಕೆ) 

107 |4 % 6 ಅಡಿ ಕೆಳಪಟ್ಟು 50.00 
4X6 ಅಡಿ ರಿಂದ 8 «10 ಅಡಿ ರವರೆಗೆ 75.00 
ತಾತ್ಕಾಲಿಕ ಸ್ಟೀಲ್‌ ಸ್ವಕ್ಚರಲ್‌ ಬೋರ್ಡ್‌ಗಳು (1ಕ್ಕೆ) 1000.00 

108 4 ೫6 ಅಡಿ ಕೆಳಪಟ್ಟು (ಒಂದು ದಿನದಿಂದ 3 ತಿಂಗಳವರೆಗೆ) 2000.00 
4X6 ಅಡಿ ರಿಂದ 8 «10 ಅಡಿ ರವರೆಗೆ 3000.00 

















ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ೧೧೧ 





























ಕ್ರಸಂ. ಉದ್ದಿಮೆಗಳ ವಿವರ ದರ ರೂ. 

8 ೫ 10 ಮೇಲ್ಪಟ್ಟು 4000.00 

ಪ್ಲಾಗ್‌ಗಳು (1ಕ್ಕೆ) 

1 ೫ 2 ಕೆಳಪಟ್ಟು 2.00 

12 ರಿಂದ 2 ೫ 4 ರವರೆಗೆ 3.00 

2 X 4 ಮೇಲ್ಪಟ್ಟು. 4.00 
109 | ಹೋಸ್ಟರ್‌ಗಳು (1ಕ್ಕೆ 

2 ೫ 4 ಕೆಳಪಟ್ಟು 3.00 

2 ೫X4 ಮೇಲ್ಪಟ್ಟು ರಿಂದ 4x6 ರವರೆಗೆ 4.00 

4 X 6 ಮೇಲ್ಪಟ್ಟು 6.00 

ಬಂಟಿಂಗ್ಸ್‌ 10 ಅಡಿಗಳಿಗೆ 2.00 

ಖಾಯಂ ಜಾಹಿರಾತು ನಾಮಫಲಕಗಳು (ಅಡಿ ಒಂದಕ್ಕೆ ಪ್ರಶಿ ವರ್ಷ) 100.00 
110 ವಸತಿ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ(ಅಪಾರ್ಟ್‌ಮೆಂಟ್‌ ಹೊರತು ಪಡಿಸಿ) 250.00 
111 ಅಪಾರ್ಟ್‌ಮೆಂಟ್‌ ಕಟ್ಟಡ ಪರವಾನಿಗಿ ಶುಲ್ಕ 1 ಚದರಕ್ಕೆ 350.00 
12 | ಡಬಿಸ್‌ ಶುಲ್ಕ ಪ್ರತಿ 1 ಚದರಕ್ಕೆ 75.00 
113 ವಾಣಿಜ್ಯ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 350.00 
114 ಕೈಗಾರಿಕೆಗಳ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 450.00 
115 ಅನುಮತಿ ಪತ್ರ 200.00 
116 ಹೊಸದಾಗಿ ತೆರಿಗೆ ಪಾವತಿಸುವ ಹಕ್ಕನ್ನು ತೆರೆಯಲು ಸಂಗ್ರಹಿಸುವ ಉತ್ತಮತೆ ಶುಲ್ಕ ಪ್ರತಿ ಚದುರಡಿಗೆ 3.00 

















ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಣಿಜ್ಯ/ಉದ್ದಿಮೆಗಳಿಗೆ ದಿನಾಂಕ: 0104.2016 ರಿಂದ ಅನ್ವಯವಾಗುವಂತೆ ನಿಗಧಿಪಡಿಸಿರುವ ದರವನ್ನು 
ವಿಧಿಸಲು ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ ಆದ್ದರಿ೦ದ ಈ ಅ೦ತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


೧.೧. 03 ಮುಖ್ಯಾಧಿಕಾರಿ 
50-5 ಪುರಸಭೆ ಕಾರ್ಯಾಲಯ, ಬೊಮ್ಮಸಂದ್ರ 
ಬೆ೦ಗಳೂರು ನಗರ ಜಿಲ್ಲೆ. 
ಬೊಮ್ಮಸಂದ್ರ ಪುರಸಭೆ ಕಾರ್ಯಾಲಯ 
ಅತ್ತಿಬೆಲೆ ಹೋಬಳಿ, ಆನೇಕಲ್‌ ತಾಲ್ಲೂಕು, ಬೆ೦ಗಳೂರು ನಗರ ಜಿಲ್ಲೆ: 560 099 
ಅಧಿಸೂಚನೆ 
ಸಂಖ್ಯೆ : ಹುಕಾಬೊ:/ಕಂ.ಶಾ/48/2015-16, ದಿನಾಂಕ: 19.08.2016 


ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕಿನ, ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯನ್ನು ಬೊಮ್ಮಸಂದ್ರ ಪುರಸಭೆಯನ್ನಾಗಿ ಕರ್ನಾಟಕ 
ಪೌರಸಭೆಗೆ ಕಾಯ್ದೆ 1964 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 51 ಎಂಎಲ್‌ಆರ್‌ 2015 ದಿನಾಂಕ: 24.06.2015 ರಲ್ಲಿ ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಆದೇಶಿಸಲಾಗಿರುತ್ತದೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮಗಳು ಒಳಗೊಂಡಿರುತ್ತದೆ. 

ಮೇಲ್ದರ್ಜೆಗೇರಿಸಿರುವ ಬೊಮ್ಮಸಂದ್ರ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: :ನಅಇ 104 ಎಂಎಲ್‌ಆರ್‌ 2015 ದಿನಾಂಕ: 21.07.2015 
ರಂತೆ ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪ-ವಿಭಾಗ, ಬೆಂಗಳೂರು ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಲಾಗಿರುತ್ತದೆ. 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ: 26.02.2016 ರ ಸಭೆಯಲ್ಲಿ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮದ ಆಸ್ತಿಗಳಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಪೌನಿ:ಎ೦ಆರ್‌ಸಿ.188/2010-11 ಬೆ೦ಗಳೂರು ದಿನಾ೦ಕ :11-06-2013ರನ್ವಯ ಕರ್ನಾಟಕ 
ಪುರಸಭಾ ಕಾಯ್ದೆ, 1964ರ ಕಲಂ 102(ಎ) ಪ್ರಕಾರ 01.04.2016 ರಿಂದ ಅಂದರೆ 2016-17ನೇ ಸಾಲಿನಿಂದ ಸ್ವಯಂ ಘೋಷಿತ ಆಸ್ತಿ ತೆರಿಗೆ 
ಪದ್ಧತಿಯಡಿಯಲ್ಲಿ ಈ ಕೆಳಕಂಡಂತೆ ಖಾಲಿ ನಿವೇಶನ ಮತ್ತು ವಾಸ/ವಾಣಿಜ್ಯಗೈಗಾರಿಕಾ ಕಟ್ಟಡಗಳಿಗೆ ಆಸ್ತಿ ತೆರಿಗೆಯನ್ನು ವಿಧಿಸಲು ಉದ್ದೇಶಿಸಿ 
ತೀರ್ಮಾನದಂತೆ ಕರಡು ಅಧಿಸೂಚನೆ ರಾಜ್ಯ ಪತ್ರ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿ ನಿಗಧಿತ ಅವಧಿಯಲ್ಲಿ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ದಿನಾಂಕ : 06-08-2016ರ ಆಡಳಿತಾಧಿಕಾರಿಗಳ ವಿಶೇಷ ಸಭೆಯ ನಡವಳಿಯಂತೆ ದಿನಾಂಕ : 05-03-2016 
ರಂದು ಪ್ರಕಟಿಸಿರುವ ರಾಜ್ಯ ಪತ್ರದಲ್ಲಿ ಪಕಟಿಸಿರುವಂತೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಡಿ ತೆರಿಗೆಯನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಯಿತು. 


ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯ ಗ್ರಾಮಗಳ ಕರ್ನಾಟಕ ಮುದ್ರಾಂಕ ಕಾಯ್ದೆ, 1964ರ ಕಲಂ 45(ಬಿ) ರಂತೆ ನಿರ್ಧರಿಸಲಾದ 2005-06ನೇ 
ಸಾಲಿನ ಮಾರ್ಗಸೂಚಿ ಬೆಲೆಯನ್ನು ಅಳವಡಿಸಿಕೊಂಡು 2014-15ನೇ ಸಾಲಿನವರೆಗೆ ಪೌರಾಡಳಿತ ನಿರ್ದೇಶನಾಲಯದ ಸುತ್ತೋಲೆಯಂತೆ ಆಯಾ ಸಾಲಿನ 
ಶೇಕಡವಾರು ಹೆಚ್ಚುವರಿಯನ್ನು ಮಾಡಿಕೊಂಡು ಆಸ್ತಿ ತೆರಿಗೆಯನ್ನು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಡಿಯಲ್ಲಿ 2016-17ನೇ ಸಾಲಿನಿಂದ ಗರಿಷ್ಟ 
ಜಾರಿಗೆ ಬರುವಂತೆ ಈ ಕೆಳಕಂಡ ಕೋಷ್ಟಕದಲ್ಲಿರುವಂತೆ ತೆರಿಗೆ ದರವನ್ನು ಖಾಲಿನಿವೇಶನ/ಕಟ್ಟಡಗಳಿಗೆ ನಿಗಧಿಪಡಿಸಿಕೊಂಡು, ಕರ್ನಾಟಕ ಪುರಸಭಾ ಕಾಯ್ದೆ, 
1964ರ ಕಲಂ 357 ರಂತೆ 2015-16ನೇ ಸಾಲಿನವರೆಗಿನ ಆಸ್ತಿ ತೆರಿಗೆ ಬಾಕಿಯನ್ನು ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ ವಿಧಿಸಲಾಗುತ್ತಿದ್ದ ದರವನ್ನು 
ಮುಂದುವರೆಸಿಕೊಂಡು ಅದರಂತೆ ವಸೂಲಿ ಮಾಡಲು ಹಾಗೂ ಪುರಸಭಾ ವ್ಯಾಪ್ತಿಯ ಕೆಲವು ಪ್ರದೇಶಗಳಿಗೆ ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ 
ಪಾವತಿಸುತ್ತಿದ್ದ ಆಸ್ತಿ ತೆರಿಗೆಗಿಂತ ಕಡಿಮೆಯಾಗದಂತೆ ಆಸ್ತಿ ತೆರಿಗೆಯ ದರವನ್ನು ನಿರ್ಧರಿಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಪೌನಿ:ಎ೦ಆರ್‌ಸಿ: 188: 2010- 
11, ಬೆಂಗಳೂರು, ದಿನಾಂಕ : 11-06-2013 ಮತ್ತು ಸಂಖ್ಯೆ : ಪೌನಿ/ಎ೦ಆರ್‌ಸಿ/ಸಿಆರ್‌-36/2012-13, ದಿನಾಂಕ : 27-12-2014 ರಂತೆ ಕರ್ನಾಟಕ 
ಪುರಸಭೆ ಕಾಯ್ದೆ, 1964ರ ಕಲಂ 102(ಎ) ರನ್ವಯ 2016-17ನೇ ಸಾಲಿನಿಂದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಯಂ ಆಸ್ತಿ ತೆರಿಗೆ ಪದ್ಧತಿಯನ್ನು 
ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಗಿದೆ. 


೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ಭಾಗ ೬ 























ಕೋಷ್ಟಕ 
ಖಾಲಿ ನಿವೇಶನ ತೆರೆದ 
10764. 1 43056 ಚದರ ಆವರಣದ 
ಸಾಲು ವಸತಿ ವಾಣಿ ಕೈಗಾರಿಕೆ 
Ads ಕ = | 43056 ಅಡಿಗಳಿಗಿಂತ ತ ಜ್ಯ [ಳಿ ವಾಣಿಜ್ಯ/ಅತರೆ 
RRS ಚದರ ಅಡಿ ಹೆಚು ಚಟುವಟಿಕೆಗಳು 
ಚಿ 

2005-06 ರಿಂದ (2005-06 
2007-08 ರವರೆಗೆ) 0.1 0.025 0.01 0.3 0.6 0.7 0.6 
2008-09 (2008-09 ರಿಂದ 
2010-11 ರವರೆಗೆ 2005-06ನೇ | 30% (2008-09 ರ | | 
ಸಾಲಿನ ಮೂಲ ಆಸ್ತಿ ತೆರಿಗೆ [ಸಾಲಿನ ತೆರಗೆ ದರಕ್ಕೆ) 30% 30% 15% 15% 15% 15% 
ಮೇಲೆ ಹೆಚ್ಚಳ 
2011-12 (201-12 ರಿಂದ 
2013-14 ರವರೆಗೆ 2008-09ನೇ | 30% (2011-12ರ | | | 
ಸಾಲಿನ ಮೂಲ ಆಸ್ತಿ ತೆರಿಗೆ | ಸಾಲಿನ ತೆರಿಗೆ ದರಕ್ಕೆ) 30% 30% 15% 15% 15% 15% 
ಮೇಲೆ ಹೆಚ್ಚಳ 
2014-15 (2014-15 ರಿಂದ 
2016-17 ರವರೆಗೆ, 2011-12ನೇ | 95% (2014-15 | | | 
ಸಾಲಿನ ಮೂಲ ಆಸ್ತಿ ತೆರಿಗೆ | ಸಾಲಿನ ತೆರಿಗೆ ದರಿ 95% 95% 15% 15% 15% 15% 
ಮೇಲೆ ಹೆಚ್ಚಳ 
































ಈ ಮೇಲ್ಕಂಡ ದರದಂತೆ ತೆರಿಗೆ ನಿರ್ಧರಣೆಯಾದ ನಂತರ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ 26% ರಷ್ಟು ಈ ಕೆಳಕಂಡ ಉಪಕರಗಳನ್ನು 
ಆಸ್ತಿ ಮಾಲೀಕರು ಪಾವತಿಸಬೇಕಾಗಿರುತ್ತದೆ. 























ಕ್ರಸಂ. ಉಪಕರದ ವಿವರ ಆಸ್ತಿ ತೆರಿಗೆಯ ಶೇಕಡವಾರು 
1 ಆರೋಗ್ಯ ಉಪಕರ ಶೇ. 15 ರಷ್ಟು | ಆರೋಗ್ಯ ಕರ ಅಧಿನಿಯಮ 1962ರ ಪ್ರಕರಣ ಸಂಖ್ಯೆ : 3 ರನ್ವಯ 
2 ಗ್ರಂಥಾಲಯ ಉಪಕರ ಶೇ. 6 ರಷ್ಟು | ಗ್ರಂಥಾಲಯ ಕರ ಅಧಿನಿಯಮ 1965ರ ಪ್ರಕರಣ 3061) ರನ್ವಯ 
3: ಬಿಕ್ಷುಕರ ಉಪಕರ ಶೇ. 3 ರಷ್ಟು | ಬಿಕ್ಷುಕರ ಅಧಿನಿಯಮ 1975ರ ಪ್ರಕರಣ ಸಂಖ್ಯೆ : 31 ರನ್ವಯ 
4 ನಗರ ಸಾರಿಗೆ ಉಪಕರ ಶೇ. 2 ರಷ್ಟು | ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ ಸಂಖ್ಯೆ 94ಎ ರನ್ವಯ 











ಇದರೊಂದಿಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 23 ಟಿಸಿಟ 2004, ದಿನಾಂಕ : 06-01-2005ರ ಮೂಲಕ ಘನ ತ್ಯಾಜ್ಯ ನಿರ್ವಹಣೆಯ 
ಮಾಸಿಕ ಶುಲ್ಕವನ್ನು ಸ್ವತ್ತುಗಳ ವಿಸ್ಕೀರ್ಣಗಳಿಗನುಸಾರವಾಗಿ ವಿವಿಧ ಬಳಕೆಯ ಕಟ್ಟಡಗಳಿಗೆ ವಿಧಿಸಿ ವಸೂಲಿ ಮಾಡುವಂತೆ ಆದೇಶವಿರುತ್ತದೆ. ಇದರನ್ವಯ 
ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಸ/ವಾಣಿಜ್ಯಗೈಗಾರಿಕಾ ಕಟ್ಟಡದ ಮಾಲೀಕರು ಆಸ್ತಿ ತೆರಿಗೆಯೊಂದಿಗೆ ಘನ ತ್ಯಾಜ್ಯ ನಿರ್ವಹಣೆ ವಾರ್ಷಿಕ 
ಶುಲ್ಕವನ್ನು ಸಹ ಪಾವತಿ ಮಾಡುವುದು. 


ವಾಸದ ಕಟ್ಟಡಗಳಿಗೆ 


1000 ಚ.ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ₹ 120.00 
1000 ಚ.ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ₹ 180.00 
ವಾಣಿಜ್ಯ ಕಟ್ಟಡಗಳಿಗೆ 
1000 ಚ.ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ₹ 240.00 
1000 ಚ.ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ₹ 600.00 
ಕಾರ್ಬಾನೆ ಕಟ್ಟಡಗಳಿಗೆ 
1000 ಚ.ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ₹ 600.00 
1000 ಚ.ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ಕ 900.00 
ಹೋಟೇಲ್‌ಗಳು, ಕಲ್ಯಾಣ ಮಂಟಪಗಳು ಮತ್ತು ನರ್ಸಿಂಗ್‌ ಹೋಂಗಳಿಗೆ 
1000 ಚ.ಅ. ಗಿ೦ತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ₹ 2400.00 
1000 ಚ.ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ಕ 13000.00 


ಇದರ ಜೊತೆಗೆ ಮದುವೆ ಮತ್ತು ಆರತಕ್ಷತೆ ಹಾಗೂ ಇತರೆ ಸಮಾರಂಭಗಳಿಗಾಗಿ ಪ್ರತಿ ಸಮಾರಂಭಕ್ಕೆ ೯ 100/- ಪಾವತಿಸತಕ್ಕದ್ದು. 


ಪುರಸಭಾ ವ್ಯಾಪ್ತಿಯಲ್ಲಿರುವ ಸ್ವತ್ತುಗಳಿಗೆ ದಿನಾಂಕ : 01-04-2016 ರಿಂದ ಅನ್ವಯವಾಗುವಂತೆ 2016-17ನೇ ಸಾಲಿನಲ್ಲಿ ಸ್ವಯಂ ಘೋಷಿತ 
ಆಸ್ತಿ ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ದರವನ್ನು ನಿಗದಿಪಡಿಸಿ ವಿಧಿಸಲು ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ ಆದ್ದರಿಂದ ಈ 
ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 
೧.೧. 02 ಮುಖ್ಯಾಧಿಕಾರಿ 
5೦-5 ಪುರಸಭೆ ಕಾರ್ಯಾಲಯ, ಬೊಮ್ಮಸಂದ್ರ, 
ಬೆ೦ಗಳೂರು ನಗರ ಜಿಲ್ಲೆ. 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ೧೧೩ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 661) ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂ. 8 ಭೂಸ್ಟಾ ಗ್ರಾ 2014 ದಿನಾಂಕ: 27.09.2014 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದೀಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೋಲಾರ-ಚಿಕ್ಕಬಳ್ಳಾಪುರ ರೈಲ್ವೆ ಗೇಜ್‌ ಪರಿವರ್ತನೆಗಾಗಿ ಬೇಕಾಗಬಹುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯವರ 
ಕ್ರಮಾಂಕ:ಎಲ್‌.ಎ.ಕ್ಯೂ.ಎಸ್‌.ಆರ್‌02/2011-12 ದಿನಾಂಕ:12.12.2012 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ, 

ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ಮತ್ತು 1894 ನೇ ಇಸವಿ ಭೂ ಸ್ವಾಧೀನ (ತಿದ್ದುಪಡಿ) ಅಧಿನಿಯಮ ಇವುಗಳಲ್ಲಿ ತಿದ್ದುಪಡಿಯಾದ 1984 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 1861 ನೇ ಸಾಲಿನ ಕೇಂದ್ರ ಅಧಿನಿಯಮ (1) ರ 5-ಎ ಪ್ರಕರಣದ ಉಪ ಪ್ರಕರಣ (2) ಮತ್ತು 6(1-ಎ) ರ ಪ್ರಕರಣದ ಮೇರೆಗೆ ಭೂ ಸ್ವಾಧೀನ ಅಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿದ ನಂತರ 
ಸದರಿ ಜಮೀನುಗಳನ್ನು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆ೦ದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣ (ಸಿ) ಖಂಡದ ಮೇರೆಗೆ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು ಚಿಕ್ಕಬಳ್ಳಾಪುರ ಉಪವಿಭಾಗ ಚಿಕ್ಕಬಳ್ಳಾಪುರ ಇವರನ್ನು ಸದರಿ ಜಮೀನಿನ ಬಗ್ಗೆ 
ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಜಿಲ್ಲಾಧಿಕಾರಿಗಳವರ ಪ್ರಾಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ.ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 


ಸದರಿ ಜಮೀನಿನ ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು,ಚಿಕ್ಕಬಳ್ಳಾಪುರ ಉಪವಿಭಾಗ.ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಕ್ಕಬಳ್ಳಾಪುರ ಹೋಬಳಿ: ಕಸಬಾ ಗ್ರಾಮ: ಚಾಮರಾಜಪೇಟೆ ಮತ್ತು ಕೌಸರ್‌ನಗರ 
ಕ್ರ ಖಾತೆದಾರರ ಆಸ್ತಿ ಚೆಕ್ಕುಬಂದಿ 
ವ ನ ಸ್ವಾಧೀನದಾರ ಎ ತರಹೆ ವಿಸ್ತೀರ್ಣ ಆಕಾರ 
ಸಂ ಹೆಸರು ಸಂಖ್ಯೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
1 2 3 4 5 6 7 8 9 10 11 
ಜಿ.ಎನ್‌ 
ಲಕ್ಷಮ ಕೋಂ ಲಕ್ಷಮ ಕೋಂ 685/ ಊರಾಮಾದಿಗ 
1 ಲ ಟ್ಟ ಮನೆ ರೈಲ್ವೆ ಸ್ಪ ನಾರಾಯಣಸ್ನಾಮಿ, ಉಳಿಕೆ ಸ್ನ 380.00 72.00 
ವೆ೦ಕಟರಾಯಪ್ಪ ವೆಂಕಟರಾಯಪ್ಪ 629 ಜತ | ನ್‌ ವೆಂಕಟಸ್ವಾಮಿ 
ದ್ಯಾವಮ್ಮ 
ಎನ್‌.ವೆಂಕಟಪ್ಪ ಎನ್‌.ವೆಂಕಟಪ್ಪ ಚ್ದ 
2 ಬಿನ್‌ ಬಿನ್‌ . ಮನೆ ರಸ್ತೆ ಉಳಿಕೆ ಸ್ವತ್ತು ಉಳಿಕೆ ಸ್ವತ್ತು ಗಲ್ಲಿ 50.00 3.00 
ಮುನಿವೆಂಕಟಪ್ಪ ಮುನಿವೆಂಕಟಪ್ಪ 
ಎಂ.ಮುನಿಯಪ್ಪ ಎನ್‌.ಮುನಿಯಪ 702/ 
3 ತ ಐ ಮನೆ ರಸ್ತೆ ಗಲ್ಲಿ ಉಳಿಕೆಸ್ಪತು ಗಲ್ಲಿ 324.00 30.00 
ಬಿನ್‌ ಮುನಿಯಪ್ಪ | ಬಿನ್‌ ಮುನಿಯಪ್ಪ 645 ಕ್‌ 8 ಯನು | 




































































೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ಭಾಗ ೬ 
1 2 3 4 5 6 7 8 9 10 11 
ಮುನಿಯಪ್ಪ ಬಿನ್‌ 
ಹೊನ್ನೊರಪ್ಪ ಶಂಕರ 
ಬಿನ್‌ ಮುನಿಯಪ, 
ಮುನಿಯಪ ಬಿನ್‌ “ | 704/ 
4 ಈ ಶ್ರೀರಾಮು ಬಿನ್‌ ಮನೆ ಮುನಿಯಪ್ಪ ಗಲ್ಲಿ ಉಳಿಕೆ ಸತು ಗಲ್ಲಿ 388.00 35.00 
ಹೊನ್ನೊರಪ, ,647/ ಈ ಗ ಸ 
ನ ಮುನಿಯಪ್ಪ 
ಮೂರ್ತಿ ಬಿನ್‌ 
ಮುನಿಯಪ್ಪ 
ಮುನಿಯಪ ಬಿನ್‌ ಮುನಿಯಪ ಬಿನ್‌ 725/ 
5 ಈ ಪು ಮನೆ ರಸ್ತೆ ಗಲ್ಲಿ ಮುನಿಯಪ್ಪ ಗಲ್ಲಿ 520.00 62.00 
ಮುನಿಯಪ್ಪ ಮುನಿಯಪ್ಪ 688 4 ` ಇ 
706/3 
ಗಂಗಾಧರಪ ಬಿನ್‌ | ಗಂಗಾಧರಪ ಬಿನ್‌ | 707/0 
6 ಈ 4 ಮನೆ ರಸ್ತೆ ರಸ್ತೆ ಉಳಿಕೆ ಸತು ವೆಂಕಟಸ್ತಾಮಿ 480.00 72.00 
ಲಕ್ಷಯ್ಯ ಲಕ್ಷಯ್ಯ 649/3 ಈ ವ ke ವ 
ಬ್‌ ಎಂ 
650/3 
706/2 
ವೆಂಕಟಸ್ಪಾಮಿ ವೆಂಕಟಸ್ತಾಮಿ ಬಿನ್‌ | 707/2 
7 ದ ದ ಮನೆ ರಸ್ತೆ ಗಂಗಾಧರಪ ಮುನಿಯಪ್ಪ ಚಿಕ್ಷನಾರಾಯಣ 480.00 72.00 
ಬಿನ್‌ ಲಕ್ಷ್ಮಯ್ಯ ಲಕ್ಷ್ಮಯ್ಯ 649/2 3. ಬ ಜು ಕ 
650/2 
706/1 
ಚಿಕ್ಷನಾರಾಯಣಪ, | ಚಿಕ್ಷನಾರಾಯಣಪ, 7071 
8 ki [| ಭ್ಯ ಲ್ಲ ಮನೆ ರಸೆ ವೆಂಕಟಸ್ತಾಮಿ ಮುನಿಯಪ್ಪ ದೊಡನಾರಾಯಣ 480.00 72.00 
ಬಿನ್‌ ಲಕ್ಷ್ಮಯ್ಯ ಬಿನ್‌ ಲಕ್ಷ್ಮಯ್ಯ 649/1 ಣಿ ವ 4 ಇ 
650/1 
ದೊಡನಾರಾಯಣ | ದೊಡನಾರಾಯಣ 706/ 
9 & ಈ ಮನೆ ರಸ್ತೆ ಚಿಕ್ಷನಾರಾಯಣಪ, ಮುನಿಯಪ್ಪ ಗಲ್ಲಿ 480.00 72.00 
ಬಿನ್‌ ಲಕ್ಷ್ಮಯ್ಯ ಬಿನ್‌ ಲಕ್ಷ್ಮಯ್ಯ 649 ಸ ಈ ಲ ಸ 
ಎನ್‌ 
ನಾರಾಯಣಪ ಎನ್‌ ನಾರಾಯಣಪ | 708/ 
10 ಬ ಇ ಮನೆ ಲಕ್ಷ್ಮಯ್ಯ ಗಲ್ಲಿ ಚರಂಡಿ ಬಾಲಯ್ಯ ಪರೇಸಂದ್ರ 345.00 70.00 
ಮತ್ತು ಮತ್ತು ನರಸಿಂಹಯ್ಯ | 651 ಸಾ ? 
ನರಸಿಂಹಯ್ಯ 










































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ೧೧೫ 
1 2 3 4 5 6 7 8 9 10 11 
ಪದ್ಮಮ್ಮ ಕೋಂ 
RE ಪದಮ ಕೋಂ 735/ 
11 ಹೆಚ್‌ ಫ್ರಿ ಮನೆ ಕೃಷ್ಣಪ್ಪ ಉಳಿಕೆ ಸ್ಪತು ಉಳಿಕೆ ಸ್ಪ ಆಂಜಿನಮ 40.00 2.00 
ಹೆಚ್‌ ಮುನಿಗಂಗಪ್ಪ 677 ಲು ನಳ ಸ 6 
ಮುನಿಗಂಗಪ್ಪ ಆ 
ಬಾಲಯ್ದ ಬಾಲಯ್ದ 710 ದೊಡನಾರಾಯಣಪ,ನಾರಾ ಎನ್‌ ನಾರಾಯಣಪ, 
12 5 5 K ಮನೆ ಡ "ಎ ಇ ಚರಂಡಿ ನಾರಾಯಣಪ್ಪ 583.00 72.00 
ಪೆರೇಸಂದ್ರ ಪೆರೇಸಂದ್ರ 653 ಯಣಪ್ಪ ನರಸಿ೦ಹಯ್ಯ ಜೆ 
ದೊಡ್ಡನಾರಾಯಣಪ | ದೊಡ್ಡನಾರಾಯಣಪ 
ಕ ಈ 4 ಬ್ಲ 711/ ಗಾಂಡಚಿಂತ ಕುಂಟಿ 
13 ಮತ್ತು ಮತ್ತು ಮನೆ ರಸ್ತೆ ಲಕ್ಷ್ಮಯ್ಯ ಬಾಲಯ್ಯ ಪೆರೇಸಂದ್ರ ¥ 330.00 72.00 
ವ 654 ಖಿ | ವೆಂಕಟಮ್ಮ 
ಚಿಕ್ಕನಾರಾಯಣಪ್ಪ ಚಿಕ್ಕನಾರಾಯಣಪ್ಪ ಜ್ರ 
ನಾರಾಯಣಪ್ಪ ನಾರಾಯಣಪ ಬಿನ್‌ | 712/ ಗಾಂಡ್ರಚಿಂತ ಕುಂಟಿ ಡಿ.ನಾರಾಯಣಪ 
14 `ಸ ಚ ಮನೆ ಬಾಲಯ್ಯ ಪರೇಸಂದ್ರ ಚರಂಡಿ ಇ 45100 72.00 
ಬಿನ್‌ ಪೂಜಪ್ಪ ಪೂಜಪ್ಪ 655 ವೆಂಕಟಮ್ಮ ಠಿ ವೀರಪುರದ ಗಂಗಯ್ಯ 
ನರಸಿಂಹಯ್ಗ 
ಸ್ಥ ನರಸಿಂಹಯ್ದ ಬಿನ್‌ | 716/ ಡಿ.ನಾರಾಯಣಪ, 
15 ಬಿನ್‌ 0 ಮನೆ ವಿ.ಶ್ರೀನಿವಾಸ ಇ ಮುನಿಯಮ್ಮ ಗಲ್ಲಿ 264.00 72.00 
ಮುನಿಲಕ್ಷ್ಷಯ 659 ವೀರಾಪುರದ ಗಂಗಯ್ಯ ತ್ರ ik 
ಮುನಿಲಕ್ಷ್ಷಯ ಖಡ ಠಿ 
ಎಂ 
ಮುನಿಯಪ್ಪ ಬಿನ್‌ | ಮುನಿಯಪ್ಪ ಬಿನ್‌ 687/ 
16 ಜಾ ನ ಮನೆ ಪಿಳಪ ವೆಂಕಟಮ ಚಂದಪ ನಾರಾಯಣಪ್ಪ 200.00 50.00 
ಕದಿರಪ್ಪ ಕದಿರಪ್ಪ 631 ೪ ಈ ಜು ಘಿ 
ಮುನಿಯಮ 
ಅ ಮುನಿಯಮ ಕೋಂ | 716/1 
17 ಕೋಂ $ ಮನೆ ನರಸಿಂಹಯ್ಯ ಡಿ.ನಾರಾಯಣಪ, ಚರಂಡಿ ಗಲ್ಲಿ 264.00 60.00 
ಲೇಟ್‌ ಮುನಿಯಪ | 659/ ಠಿ ಇ ನ್ನ 
ಮುನಿಯಪ್ಪ ಇ 
ಎನ್‌ ಶಿವಪ್ಪ ಬಿನ್‌ 
ಲೇಟ್‌ ವಿ 
18 ಎನ್‌ ವೆಂಕಟೇಶ್‌ ದ ಮನೆ ವಿ.ಮುನಿಯಪ್ಪ ಗಲ್ಲಿ ಉಳಿಕೆ ಸ್ಪತು ಗಲ್ಲಿ 275.00 — 
ನಾರಾಯಣಪ್ಪ, (0) ದ ಯಂ ದು 
ಎನ್‌ ವೆಂಕಟೇಶ್‌ 
RNIN ೫ ಸರ್ಕಾರಿ ಶಾಲೆ ಮತು ಲಕ,ಮ್ಹ ಸರ್ಕಾರಿ 
19 ಖಾತೆ ಇಲ್ಲಾ ದುಮಪ — ಮನೆ ಹೆ ರಸ್ತೆ ಗಲ್ಲಿ ಸ್‌ 275.00 — 
ಐ ಪ್ರಕಾಶ್‌ ಣೆ § ಶಾಲೆ 








ಮಂಜುನಾಥ 
































೧೧೬ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ಅಕ್ಟೋಬರ್‌ ೨೭, ೨೦೧೬ 


ಭಾಗ ೬ 








3 


6 


7 


10 


11 





ಎಂ.ಎಸ್‌ 
ನರಸಿಂಹಯ್ಯ ಬಿ.ವಿ 
ನಾರಾಯಣಮ್ಮ 
ನರಸಿಂಹ ಶ್ರೀನಿವಾಸ 
ಗಂಗಮ್ಮ 
ಮುನಿಯಪ್ಪ 





20 


ಖಾತೆ ಇಲ್ಲಾ 


ಪ್ರಕಾಶ್‌ ಬಿನ್‌ 


ರಾಮಯ್ಯ 


ಮನೆ 


ಸರ್ಕಾರಿ ಶಾಲೆ ರಸ್ತೆ 


ಸರ್ಕಾರಿ ಶಾಲೆ, 
ಮುನಿಯಮ್ಮ 


130.00 





21 


ಖಾತೆ ಇಲ್ಲಾ 


ನಾರಾಯಣಸ್ವಾಮಿ 
ಬಿನ್‌ ಕದಿರಪ್ಪ 


ಶೀಟ್‌ ಮನೆ 


ಕೃಷ್ಣಪ್ಪ ಮುನಿಯಮ್ಮ 


ಮಂಜುನಾಥ 


ಲ್ಲಿ 


216.00 





22 


ಖಾತೆ ಇಲ್ಲಾ 


ಚಿಕ್ಕಕೆ೦ಚಪ್ಪ ಬಿನ್‌ 
ಪೆಲಸುರವೆಂಕಟಪ್ಪ 


ಶೀಟ್‌ ಮನೆ 


ನಾರಾಯಣಸ್ವಾಮಿ 


ನಾರಾಯಣಪ್ಪ 


216.00 





23 


ಖಾತೆ ಇಲ್ಲಾ 


ನಾರಾಯಣಪ್ಪ ಬಿನ್‌ 
ಬೆಂಗಳೂರು 
ಮುನಿಯಪ್ಪ 


ಶೀಟ್‌ ಮನೆ 


ವೆಂಕಟೇಶಪ್ಪ 


216.00 





24 


ಖಾತೆ ಇಲ್ಲಾ 


ವೆಂಕಟೇಶಪ್ಪ ಬಿನ್‌ 
ಬೆಂಗಳೂರು 
ಮುನಿಯಪ್ಪ 


ಶೀಟ್‌ ಮನೆ 


ನಾರಾಯಣಪ್ಪ 


216.00 





25 


ಖಾತೆ ಇಲ್ಲಾ 


ನಾರಾಯಣಪ್ಪ ಬಿನ್‌ 
ಪೆಲಸುರು 
ವೆಂಕಟರಾಯಪ್ಪ 


ಶೀಟ್‌ ಮನೆ 


ಮಂಜುನಾಥ 


ವೆಂಕಟೇಶಪ್ಪ 


216.00 








26 





ಖಾತೆ ಇಲ್ಲಾ 





ಮಂಜುನಾಥ ಬಿನ್‌ 
ಚಿಕ್ಕಮುನಿಯಪ್ಪ 








ಶೀಟ್‌ ಮನೆ 





6. 
A 
೭೩೬ 








ನಾರಾಯಣಪ್ರ 








216.00 


















































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ೧೧೭ 
1 2 3 4 5 6 7 8 9 10 11 
ನಾರಾಯಣಪ ಬಿನ್‌ 
27 ಖಾತೆ ಇಲ್ಲಾ ಲ್ಲ ದ ಶೀಟ್‌ ಮನೆ ಚರಂಡಿ ನಾರಾಯಣಮ ಮಂಜುನಾಥ ಕೃಷ್ಣಪ್ಪ, ನರಸಿಂಹಪ್ಪ 194.00 ದ 
9 ಲೇಟ್‌ ಮುತ್ಯಾಲಪ್ಪ 1 ಅ ಈ 
ನರಸಿಂಹಪ ಬಿನ್‌ ಮಂಜುನಾಥ, 
28 ಖಾತೆ ಇಲ್ಲಾ ೪ ದ ಶೀಟ್‌ ಮನೆ ಚರಂಡಿ ನಾರಾಯಣಪ್ಪ ಮುನಿಯಮ 90.00 — 
ಲೇಟ್‌ ಮುತ್ಯಾಲಪ್ಪ ಇ ನಾರಾಯಣಸ್ವಾಮಿ 4 
ಕೃಷ್ಣಪ್ಪ ಬಿನ್‌ ಲೇಟ್‌ ಮಂಜುನಾಥ, 
29 ಖಾತೆ ಇಲ್ಲಾ ಸಲು ದ ಶೀಟ್‌ ಮನೆ ಚರಂಡಿ ನಾರಾಯಣಪ ಮುನಿಯಮ 90.00 — 
ಇ ಮುತ್ಯಾಲಪ್ಪ ks ನಾರಾಯಣಸ್ವಾಮಿ ಆ 
ನಾರಾಯಣಮ 
ಎಂ.ಶ್ರೀನಿವಾಸ 
30 ಖಾತೆ ಇಲ್ಲಾ ಕೋಂ ಲೇಟ್‌ ದ ಮನೆ ಚರಂಡಿ ಪಿಳ್ಳಮ್ಮ ನಾರಾಯಣಪ್ಪ 216.00 — 
ಸ ನರಸಿಂಹಮೂರ್ತಿ ೪ ಲ 
ಮುನಿಯಪ್ಪ 
ಮುನಿರಾಜು ಬಿನ್‌ ಮ A 2 ಥಿ 
31 ಖಾತೆ ಇಲ್ಲಾ ಮ ಸ ಮನೆ ರೈಲ್ವೆ ಸ್ವತ್ತು ಮುನಿಗಯ್ಯ ಮುನಿಯಪ್ಪ ಸಿ.ಎಂ ಶ್ರೀನಿವಾಸ 216.00 ದ 
ಚಿನ್ನಪ್ಪ ಬಿನ್‌ 
32 ಖಾತೆ ಇಲ್ಲಾ ೮ 5 ಮನೆ ಎಂ.ಶ್ರೀನಿವಾಸ ರಸ್ತೆ ವೆಂಕಟಮ ಪಿಳ್ಗಮ 216.00 ದ 
ಸ ಮುನಿಶಾಮಪ್ಪ > 3 eS 
ಶ್ರೀನಿವಾಸ ಬಿನ್‌ 
33 ಖಾತೆ ಇಲ್ಲಾ - ಶೀಟ್‌ ಮನೆ ನರಸಿಂಹಮೂರ್ತಿ ರಸ್ತೆ ಚಿನ್ನಪ್ಪ ನಾರಾಯಣಮ್ಮ 130.00 — 
ಇ ಲೇಟ್‌ ಮುನಿಯಪ್ಪ ಹ ನ $ 
ನರಸಿಂಹಮೂರ್ತಿ 
34 ಖಾತೆ ಇಲ್ಲಾ ಬಿನ್‌ ಲೇಟ್‌ - ಶೀಟ್‌ ಮನೆ ಚರಮಡಿ ರಸ್ತೆ ಶ್ರೀನಿವಾಸ ನಾರಾಯಣಮ್ಮ 130.00 ದ 
ಮುನಿಯಪ್ಪ 
ತಿರುಮಳಮ್ಮ ಕೋಂ ತಿರುಮಳಮ್ಮ ಕೋಂ 733/ 
35 ಸ ಸ್ನ ಮನೆ ಮುನಿಪೂಜಯ, ಉಳಿಕೆ ಸ್ಪ ಉಳಿಕೆ ಸ್ಪ ರಸ್ತೆ 180.00 ದ 
ಚಿನ್ನಪ್ಪ(ರಾಜ್‌ಕಾಂತ್‌) | ಚಿನ್ನಪ್ಪ(ರಾಜ್‌ಕಾಂತ್‌) | 675/1 ಶೆ ಜ್‌ ಖಾ § 
ಮುನಿಪೂಜಯ್ಯ ಮುನಿಪೂಜಯ್ಯ 
ಬಿನ್‌ ಮುನಿಯಪ, | ಬಿನ್‌ ಮುನಿಯಪ, 732/ 
36 ಭೆ ಚ ಮನೆ ಕೃಷ್ಣಮೂರ್ತಿ ಆಂಜಿನಮ ತಿರುಮಳಮ ರಸ್ತೆ 242.00 62.00 
ತಿರುಮಳಮ್ಮ ತಿರುಮಳಮ್ಮ ಕೋಂ 675 | ಕ | 
ಕೋಂ ಚಿನ್ನಪ್ಪ ಚಿನ್ನಪ್ಪ 










































































೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ಭಾಗ ೬ 
1 2 3 4 5 6 7 8 9 10 11 
ಆಂಜಿನಮ್ಮ ಕೋಂ | ಆಂಜಿನಮ್ಮ ಕೋಂ 732/ ಮುನಿಪೂಜಯ್ಲ 
37 ಈ ಈ ಮನೆ ಚರಂಡಿ ಕೃಷ್ಣಪ್ಪ, ಪದ್ಮಮ್ಮ ತಿರುಮಳಮ್ಮ, ಗಲ್ಲಿ ೨ 264.00 62.00 
ನಾರಾಯಣಪ್ಪ ನಾರಾಯಣಪ್ಪ 675 4 ಆ ಮ ಕೃಷ್ಣಮೂರ್ತಿ 
ಡಿ.ನಾರಾಯಣಪ 
ಸ ಮುರಳಿ, ನರಸಿ೦ಂಹಯ್ಲ 
38 | ಬಿನ್‌ ಶಿವನಪುರದ 1361 ಮನೆ ವೀರಪುರದ ಗಂಗಯ್ಯ ನಾರಾಯಣಪ, ಚರಂಡಿ ಠಿ 396.00 62.00 
ನರಸಿಂಹಪ್ಪ ಶಿ ಲ) ಮುನಿಯಮ 
ದಾಸಪ್ಪ ಜ್ಯ ೬ 
ಮಂಜುಳ ಕೋಂ ಮಂಜುಳ ಕೋಂ ಮಂಗಮ ಖಾಲಿ 
39 741 ಮನೆ ಸರ್ಕಾರಿ ಶಾಲೆ ರಸೆ ಕದಿರಮ ಕದಿರಮ್ಮ ಪಿಳಮ 4 505.00 65.00 
ತಮ್ಮರೆಡ್ಡಿ ತಮ್ಮರೆಡ್ಡಿ ಥೆ 6 ಸ ಜಾಗ 
ಮಂಗಮ ಕೋಂ 
ಹ ಮಂಗಮ ಕೋಂ ಮಂಜುಳ ಮತು ಖಾಲಿ ಪಿಳಮ ಖಾಲಿ ಸ.ನಂ:3720 ರ 
40 ಬಿ.ಆರ್‌ ky 740 ಮನೆ ಣ್‌ ಮಂಜುಳ ಕ 220.00 18.00 
ಬಿ.ಆರ್‌ ಮುನಿಯಪ್ಪ ಪ್ರದೇಶ ಪ್ರದೇಶ ಉಳಿಕೆ 
ಮುನಿಯಪ್ಪ 
ಪಿಳಮ ಕೋಂ ಪಿಳಮ ಕೋಂ ಹೆಂಚಿನ 
41 ಕ್‌ ಸ 3441 ಮಂಜುಳ, ಮಂಗಯ್ಯ ರಸ್ತೆ ಜಯಮ ಸ.ನಂ372/3 ರ ಉಳಿಕೆ 394.00 20.00 
ಕಟ್ಟಿಗಿನ ನಲ್ಲಪ್ಪ ಕಟ್ಟಿಗಿನ ನಲ್ಲಪ್ಪ ಮನೆ > | 
ಜಯಮ್ಮ ಕೋಂ ಜಯಮ್ಮ ಕೋಂ 
42 ಎಂ.ಎಂ ಎಂ.ಎಂ 3440 ನಿವೇಶನ ಪಿಳ್ಳಮ್ಮ ರಸ್ತೆ ಲಕ್ಷ್ಮಮ್ಮ ಸ.ನಂ:372/3 ಉಳಿಕೆ 354.00 19.00 
ನರಸಿಂಹಯ್ಯ ನರಸಿಂಹಯ್ಯ 
ಲಕ್ಷಮ ಕೋಂ ಲಕ್ಷಮ ಕೋಂ 
43 ಸ್ಟ ಇ 742 ಶೀಟ್‌ ಮನೆ ಜಯಮ ರಸ್ತೆ ಸಾಕಮ್ಮ ಸ.ನಂ:372/3 ಉಳಿಕೆ 324.00 18.00 
ನಾಗರಾಜು ನಾಗರಾಜು 8 > ೬ 
ನಾರಾಯಣಮ ನಾರಾಯಣಮ 
44 ಲ + 1411 ಶೀಟ್‌ ಮನೆ ಸಾಕಮ ರಸ್ತೆ ಮುನಿವೆ೦ಂಕಟರಾಯಪ | ಸ.ನಂ:372/3 ಉಳಿಕೆ 130.00 38.00 
ಕೋಂ ಕೃಷ್ಣಮ್ಮ ಕೋಂ ಕೃಷ್ಣಮ್ಮ 4 ಪ ಣ್‌ 
೬ ಲ ೬ 
ಸಾಕಮ ಕೋಂ ಸಾಕಮ ಕೋಂ 
45 ಈ ಸ 1400 ನಿವೇಶನ ಲಕ ಮ ರಸ್ತೆ ನಾರಾಯಣಮ ಸ.ನಂ 372/ ಉಳಿಕೆ 275.00 20.00 
ಕೊಂಡಪ್ಪ ಕೊಂಡಪ್ಪ ಉಲ ಈ ತ $ 






































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ೧೧೯ 






































1 2 3 4 5 6 7 8 9 10 11 
ಪುಷಾವತಮ 
ಮ್‌ | ಪುಷ್ಪಾವತಮ್ಮ ಬಿನ್‌ | 1159/ 5 
46 ಬಿನ್‌ EA ss ನಿವೇಶನ ರೈಲ್ವೆ ಸ್ಪತ್ತು ಸ.ನಂ:372/2 372/3 ರೈಲ್ವೆ ಸ್ಪತ್ತು ರೈಲ್ವೆ ಸ್ವತ್ತು 600.00 74.00 
ನಾರಾಯಣರಾಜು 
ಪುಷಾವತಮ 
ನಿ | ಪುಷಾವತಮ್ಮ ಬಿನ್‌ | 1159/2 
47 ಬಿನ್‌ We ನಿವೇಶನ ರೈಲ್ಗೆ ಸ್ನ ಸ.ನಂ:372/ 372/3 ರೈಲ್ದೆ ಸ್ನ ಕೈಲೆ ಸ್ನ 600.00 74.00 
ನಾರಾಯಣರಾಜು 953/2 ಲದ ಜು ಲದ ಜು ಲಔ ಇ 
ನಾರಾಯಣರಾಜು 
ಪುಷಾವತಮ 
ಅನ್ನ | ಪುಷ್ಪಾವತಮ್ಮ ಬಿನ್‌ | 11598 | _ ಕ 
48 ಬಿನ್‌ ಜಾ ಬಾಜ ೪1 ನಿವೇಶನ ರೈಲ್ವೆ ಸ್ವತ್ತು ಸ.ನಂ:372/2 372/3 ರೈಲ್ವೆ ಸ್ವತ್ತು ರೈಲ್ವೆ ಸ್ವತ್ತು 600.00 74.00 
ನಾರಾಯಣರಾಜು 
ಪುಷಾವತಮ 
ಅನ್ನ | ಪುಷ್ಪಾವತಮ್ಮ ಬಿನ್‌ | 1159/4 ಸ 
49 ಬಿನ್‌ ಬಾಯೂ BES ನಿವೇಶನ ರೈಲ್ವೆ ಸ್ವತ್ತು ಸ.ನಂ:372/ 372/3 ರೈಲ್ವೆ ಸ್ವತ್ತು ರೈಲ್ವೆ ಸ್ವತ್ತು 600.00 74.00 
ನಾರಾಯಣರಾಜು 
ಪುಷಾವತಮ 
ಅನ್ನ | ಪುಷ್ಪಾವತಮ್ಮ ಬಿನ್‌ | 1159/5 4 ಪ x | 
50 ಬಿನ್‌ ಖೂ ಚಚ ಜ್‌ ನಿವೇಶನ ರೈಲ್ವೆ ಸ್ಪತ್ತು ಸ.ನಂ:372/ 372/3 ರೈಲ್ವೆ ಸ್ವತ್ತು ರೈಲ್ವೆ ಸ್ವತ್ತು 600.00 74.00 
ನಾರಾಯಣರಾಜು 
ಪುಷಾವತಮ 
ಲಿ | ಹುಷಾವತಮ ಬಿನ್‌ | 1159/6 
5] ಬಿನ್‌ LE; ನಿವೇಶನ ರೈಲ್ದೆ ಸ್ನ ಸ.ನಂ:372/ 372/3 ರಲ್ಲೆ ಸ್ನ ಕೈಲೆ ಸ್ನ 600.00 74.00 
ನಾರಾಯಣರಾಜು 953/6 ಲದ ಜ್‌ ಲದ ಜು ಲಔ ಇ 
ನಾರಾಯಣರಾಜು 
ಪುಷಾವತಮ 
ಲಿ | ಹುಷಾವತಮ ಬಿನ್‌ | 1159/7 
52 ಬಿನ್‌ Wi ನಿವೇಶನ ರೈಲ್ದೆ ಸ್ನ ಸ.ನಂ:372/ 372/3 ರಲ್ಲೆ ಸ್ನ ಕೈಲೆ ಸ್ನ 600.00 74.00 
ನಾರಾಯಣರಾಜು 953/7 ಲದ ಜ್‌ ಲದ ಜು ೪೫ ಇ 
ನಾರಾಯಣರಾಜು 
53 ತೆ ಓಸಿ ಜ್‌ ಜ1( ನಿವೇಶನ ರೈಲ್ಗೆ ಸ ಸ.ನಂ:372/ 372/3 ರೈಲ್ಗೆ ಸ ರೆಲ್ಲೆ ಸ್ಪ 600.00 74.00 
N .ನ೦: H x 
ಕೋಂ ಗುರಯ್ಯ ಗುರಯ್ಯ 953/8 ಅಷ ಚ್‌ | (ee ಅಜ ಜ್‌ ಅತ ಹ್‌ 
1159/1 
ರತ್ನಮ್ಮ ಬಿನ್‌ ರತ್ನಮ್ಮ ಬಿನ್‌ ಷ್ಟ a ಫೆ ಜತಿ ಜ್‌ 
54 BS AORN ಜೂ EE ps ನಿವೇಶನ ೈಲ್ವೆ ಸ್ವತ್ತು ಸ.ನಂ:372/ 372/3 ೈಲ್ವೆ ಸ್ವತ್ತು ೈಲ್ವೆ ಸ್ಪತ್ತು 600.00 74.00 












































ಣ.1೬1. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 













































































೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೬ ಭಾಗ ೬ 
1 2 3 4 5 6 7 8 9 10 11 
ರತ್ತಮ ಬಿನ್‌ ರತ್ಸಮ ಬಿನ್‌ 1159/13 
55 ಸ ೩೬ ವೇಶ ರಲ್ಲೆ ಸ್ಪ ಸ.ನಂ:372/2 372/3 ರೆಲ್ಬೆ ಸ್ಪ ರೆಲ್ಬೆ ಸ್ಪ 600.00 
ನಾರಾಯಣರಾಜು | ನಾರಾಯಣರಾಜು 953/3 ಆಕ್ಟ ೪ ಜ್‌ ಸನ / / ೪೬ ಜ್‌ Ie ಜ್‌ 74.00 
ರತ್ಸಮ ಬಿನ್‌ ರತ್ತಮ, ಬಿನ್‌ 1159/14 
56 ಜ್‌ ೩೬ ವೇಶ ರಲ್ಲೆ ಸ್ಪ ಸ.ನಂ:372/2 372/3 ರೆಲ್ಬೆ ಸ್ಪ ರೆಲ್ಬೆ ಸ್ಪ 600.00 
ನಾರಾಯಣರಾಜು | ನಾರಾಯಣರಾಜು | 953/4 ನಿಷೇಶನಿ ೪೬ ಹ ಸ.ನ 1 1 ೪ ಹ ೪೬ ಹ್‌ 7400 
ಶಾಲೆಯ ಆಟದ ಶಾಲೆಯ ಆಟದ 1159/15 
57 ನಿವೇಶನ ರೆಲ್ಲೆ ಸ್ಪ ಸ.ನಂ:372/2 372/3 ಕೆಲ್ಲೆ ಸ್ಟ ರೆಲ್ಬೆ ಸ್ಪ 600.00 
ಮೈದಾನ ಮೈದಾನ 953/5 ಜ್‌ ಗ / / ೪ ಹ ೪೬ ಹ್‌ 74.00 
ನಗರ ಸಭೆಯ ನಗರ ಸಭೆಯ ಟೆ 
58 ಕಾದಿರಿಸಿದ ಕಾದಿರಿಸಿದ ನಿವೇಶನ ರೈಲ್ದೆ ಸ್ಪ ಸ.ನಂ:372/2 372/3 ಕೆಲ್ಲೆ ಸ್ಟ ರೆಲ್ಬೆ ಸ್ಪ 600.00 
953/6 ಲವ ಪ ಲಔ ಜ್‌ ಲಔ ಇ 7400 
ಉದ್ಯಾನವನ ಉದ್ಯಾನವನ 
ಮುನಿಯಮ್ಮ ಕೋಂ 
59 ಖಾತೆ ಇಲ್ಲಾ ಲೇಟ್‌ — ನಿವೇಶನ ಚರಂಡಿ ಕೃಷ್ಣಪ್ಪ ನರಸಿಂಹಪ್ಪ ರಸ್ತೆ ನಾರಾಯಣ ರಸ್ತೆ 275.00 ಎ 
ನಾರಾಯಣಪ್ಪ 
ಲಕಯ ಬಿನ್‌ ಲಕ.ಯ ಬಿನ್‌ 720/ ಎನ್‌.ನಾರಾಯಣಪ ದೊಡನಾರಾಯಣಪ, 
60 ವಾಂ [Se ಮ ರಸೆ ಗಲಿ ಉ G 494.50 64.00 
ವೆಂಕಟಪ್ಪ ವೆಂಕಟಪ್ಪ 663 ಈ 3 ಣ್‌ ನರಸಿಂಹಯ್ಯ ಚಿಕ್ಕನಾರಾಯಣಪ್ಪ 
ಜಯಲಕ್ಷೀ 
Ae ಜಯಲಕ್ಷೀ ಕೋಂ 734 
61 ಕೋಂ ಜೆ .. ಮನೆ ಚರಂಡಿ ಗಲ್ಲಿ ಉಳಿಕೆ ಸ್ವತ್ತು ಕೃಷ್ಣಪ್ಪ 86.00 10.00 
ಮುನಿಯಪ್ಪ ನ 
ಸುಜಾತಮ 
62 ಲಕ್ಷ್ಮಮ್ಮ ನೋನಿ ನರಸ ಮಾಹ 3439 ಮನೆ ಜಕ್ಕ ನ ಶಾಸ ಮುನಿಯಮ ರಸ್ತೆ ಯಶೋಧಮ ರಸ್ತೆ 400.00 60.00 
ಣು ಗು ಗು ಹೆ ಇ 
ಮುನಿಯಪ್ಪ ಯಶೊಧಮ ೬ > ನಡ 
ಸ ಲಕ ಮ್ಮ ಗಂಗಮ ಧನ್ಯ 
we ೬ ೬ 
ಒಟ್ಟು 21656.20 ಚ.ಅ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹೆಚ್‌. ಹಂದಿಗೋಳ 
೧.೧. 37 ಸರ್ಕಾರದ ಅಧೀನ ಕಾರ್ಯದರ್ಶಿ 
50 -25 


ಕಂದಾಯ ಇಲಾಖೆ 
ಭೂಸ್ವಾಧೀನ-2 ಮತ್ತು ಪುನರ್ವಸತಿ 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, 


ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇ೦ದ್ರ ಮುದ್ರಣಾಲಯ, ಬೆ೦ಗಳೂರು-59 





